ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಮಾನ್ಯ ಸಚಿವರು 


451 

ಶ್ರಿಮತಿ ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
17-09-2021 


ಕೃಷಿ ಸಚಿವರು 


{eu 


- ಪಸ್ನೆ 


ಉತರ 


ಅ) 


ಕೊಡಗು ಜಿಲ್ಲೆಯಲ್ಲಿ ಬಹುವಾರ್ಷಿಕ 
ಬೆಳೆ ಸಮೀಕ್ಷೆಗೆ ಕಂದಾಯ 
ಇಲಾಖೆ ಅನುಸರಿಸುತ್ತಿರುವ 
ವಿಧಾನಗಳೇನು; 


ಬಹುವಾರ್ಷಿಕ ಬೆಳೆಗಳ ಸಮೀಕ್ಷೆಯನ್ನು ಮೊಬೈಲ್‌ ಆಪ್‌ (App) 
ಬಳಸಿಕೊಂಡು ರೈತರೇ ಸ್ವತಂತ್ರವಾಗಿ ಬೆಳೆ ಸಮೀಕ್ಷೆ ವಿವರಗಳನ್ನು 
ದಾಖಲಿಸಬಹುದಾಗಿದೆ, ಒಂದು ವೇಳೆ ರೈತರೇ ಸ್ಪತಃ ದಾಖಲಿಸಲು 
ಸಾಧ್ಯವಾಗದಿದ್ದಲ್ಲಿ ರೈತರ ಪರವಾಗಿ ಇತರರ ಸಹಾಯದೊಂದಿಗೆ 
ಕೈಗೊಳ್ಳಬಹುದಾಗಿದೆ. ಒಂದು ವೇಳೆ ಮೇಲಿನಂತೆ ಎರಡೂ ರೀತಿಯಲ್ಲಿ ಬೆಳೆ 
ಸಮೀಕ್ಷೆ ವಿವರಗಳನ್ನು ದಾಖಲಿಸಲು ಸಾಧ್ಯವಾಗದಿದ್ದಲ್ಲಿ, ಖಾಸಗಿ 
ನಿವಾಸಿಗಳು ಮತ್ತು ಸರ್ಕಾರದ ಸಿಬ್ಬಂದಿಗಳನ್ನು ಬಳಸಿಕೊಂಡು 
ಕೈಗೊಳ್ಳಲಾಗುತ್ತಿದೆ ಹಾಗೂ ಮೇಲ್ಲಿಚಾರಣೆ ಮತ್ತು ಉಸ್ತುವಾರಿ 
ಜವಾಬ್ದಾರಿಯನ್ನು ಕಂದಾಯ, ಕೃಷಿ, ತೋಟಗಾರಿಕೆ ಮತ್ತು "ರೇಷ್ಮೆ 
ಇಲಾಖೆಗಳ ಅಧಿಕಾರಿಗಳು ನಿರ್ವಹಿಸುತ್ತಿದ್ದಾರೆ. 


ಆ) 


ಜಿಲ್ಲೆಯಲ್ಲಿ ಬಹುವಾರ್ಷಿಕ ಬೆಳೆ 
ಸಮೀಕ್ಷೆಗೆ ಕಂದಾಯ ಇಲಾಖೆಯ 
ಎಷ್ಟು ಮತ್ತು ಯಾವ ಸೇವಾಸ್ತರದ 
ಸಿಬ್ಬಂದಿಗಳನ್ನು 
ನಿಯೋಜಿಸಲಾಗಿದೆ; 
ನೀಡುವುದು) 


(ವಿವರ 


ಜಿಲ್ಲೆಯಲ್ಲಿ ಪ್ರಸುತ ಬಹುವಾರ್ಷಿಕ ಬೆಳೆಗಳ ಜೊತೆಗೆ ಎಲ್ಲಾ ಬೆಳೆಗಳ 
ಸಮೀಕ್ಷೆ ನಡೆಸುತ್ತಿದ್ದು, ಪತ್ಯೇಕವಾಗಿ ಬಹುವಾರ್ಷಿಕ ಬೆಳೆಗಳ ಸಮೀಕ್ಷೆ 
ಕಾರ್ಯ ಪ್ರಾರಂಭಿಸಿರುವುದಿಲ್ಲ. ಪ್ರಸ್ತುತ ಈ ಕಾರ್ಯಕ್ಕೆ ಕಂದಾಯ 
ಇಲಾಖೆಯಿಂದ 88 ಗ್ರಾಮ  ಲೆಕ್ಕಿಗನನ್ನು ಮೇಲ್ವಿಚಾರಕರಾಗಿ 
ನಿಯೋಜಿಸಲಾಗಿರುತ್ತದೆ. 


ಇ) 


ಕೊಡಗು ಜಿಲ್ಲೆಯ ಬಹುತೇಕ 
ಹಿಡುವಳಿದಾರರು, ಬಹುವಾರ್ಷಿಕ 
ಬೆಳೆಗಳಾದ ಕಾಫಿ, ಕಾಳು ಮೆಣಸು, 
ತೆಂಗು, ರಬ್ಬರ್‌, ಅಡಿಕೆ, ಗೇರು 
ಕೃಷಿಯಲ್ಲಿ  ತೊಡಗಿರುವುದರಿಂದ, 
ಬೆಳೆ ಸಮಿಣ್ಣಿಗೆ 
ಕಂದಾಯ ಇಲಾಖೆ ಪ್ರತಿ ವರ್ಷವೂ 


ಬಹುವಾರ್ಷಿಕ 


ಈಗಾಗಲೇ ಈ ಕುರಿತು ಕೃಷಿ, ತೋಟಗಾರಿಕೆ, ರೇಷ್ಮೆ ಮತ್ತು 
ಕಂದಾಯ ಇಲಾಖೆಗಳ ಅಧಿಕಾರಿಗಳನ್ನೊಳಗೊಂಡಂತೆ ಜಿಲ್ಲಾ ಮಟ್ಟದಲ್ಲಿ 
ತಂಡವನ್ನು ರಚಿಸಿ ಬಹುವಾರ್ಷಿಕ ಬೆಳೆಗಳ ವಿವರಗಳನ್ನು ಸಂಗ್ರಹಿಸಿ 
ತೋಟಗಾರಿಕೆ ಅಧಿಕಾರಿಗಳನ್ನು ನೋಡಲ್‌ ಅಧಿಕಾರಿಗಳಾಗಿ ನೇಮಿಸುವ. 
ಕುರಿತು ಹಾಗೂ ಕನಿಷ್ಟ 5 ವರ್ಷಕ್ಕೊಮ್ಮೆ ಅಂತಹ ಬೆಳೆಗಳ ಸಮೀಕ್ಷೆಯನ್ನು 
ನಡೆಸಲು ದಿನಾಂಕ:01.09.2021ರಂದು ನಡೆದಂತಹ ರಾಜ್ಯ ಮಟ್ಟದ ಬೆಳೆ 
ಸಮೀಕ್ಷೆ ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಚರ್ಚಿಸಲಾಗಿರುತ್ತದೆ ಮತ್ತು ಈ 


ಸಿಬ್ಬಂದಿ ನೇಮಿಸಿ. ಸಮಯ ವ್ಯಯ 
ಮಾಡುವ ಬದಲು, 
ಕಛೇರಿಯಲ್ಲಿಯೇ ಬಹುವಾರ್ಷಿಕ 
ಬೆಳೆ ಸಮೀಕ್ಷೆಗೆ ಸಂಬಂಧಿಸಿದ 
ಅಗತ್ಯ ದಾಖಲಾತಿ ಪ್ರಕ್ರಿಯೆ 
ನಡೆಸಲು ಸಾಧ್ಯವಿಲ್ಲವೇ? 


ಕುರಿತು ಸೂಕ್ತ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ತೋಟಗಾರಿಕೆ ಇಲಾಖೆಗೆ 
ಸೂಚಿಸಲಾಗಿರುತ್ತದೆ. 


ಸಂಖ್ಯೆ: ಕೃಣ/100/ಕೃ್ಳೇಉ/2021 


